ಎಚ್‌. ಎಸ್‌. ಗೋಪಾಲರಾಯ 


ರಂಗನಾಥಪುರದ ತಾಮ್ರಪತ 


ಪ್ರಸ್ತುತ ಪ್ರಸ್ತಾಪಿಸಲಿರುವ ತಾಮ್ರಶಾಸನಕ್ಕೆ 
ಜ್‌ ಆರಂಭದಲ್ಲೇ ತಿಳಿಸಬೇಕಾಗಿರುವು 
.ದೆಂದರೆ, ಇದನ್ನು "ರಂಗನಾಥಪುರದ ತಾಮ್ರಪತ್ರ' 
ಎಂದು ಕರೆಯಲಾದರೂ ಹಾಲಿ ಇದು ದೊರೆತಿರುವ 
ರಂಗನಾಥಪುರಕ್ಕೂ ಇದರಲ್ಲಿ ಪ್ರಸ್ತಾಪಿತವಾಗಿರುವ 
ಊರುಗಳಿಗೂ ಯಾನ ಸಾತ. ಇದ್ದ ತೆ ತೋರು 
-ವುದಿಲ್ಲ. “ಜಯರೇಖೆ' ಮತ್ತು "ಧಾರ್ಮಿಕ ಒಪ್ಪಂದ'ಗಳ 
ಈ `` ಶಾಸನವು ದೇಶಭಾಗದವರ ಸಾಹಸ ಮತ್ತು 
“ಹಬೆ ಂದವನ್ನು ತಿಳಿಸುತ್ತದೆ. 


ಹೆಸ i 
ಸುತ ಪ್ರಸ್ತಾ 


ತುಮಕೂರು ಜಿಲ್ಲೆಯ ಶಿರಾ ತಾಲ್ಲೂಕು ಬುಕ್ಕಾ 
ಪಟ್ಟಣ ಹೋಬಳಿ ರಂಗನಾಥಪುರ ಗಾ ಗ್ರಾಮದ ಪಕ್ಕ 


ದಲ್ಲಿರುವ ಶ್ರೀ ಮರಡಿ ರಂಗನಾಥಸ್ವಾ ಮಯ `ಅರ್ಚಕ ' 


ರಾದ ಮುದಿಗೆರೆಯ ಶ್ರೀ ರುಗಪ್ಪ , ಕಳ್ಳೆಂಬೆಳ್ಳದ 
`ಶ್ರೀ ಮುದ್ದಪ್ಪ ಅವರುಗಳ ವಶದಲ್ಲಿದ್ದ ಈ ತಾಮ್ರ 
ಪತ್ರ ವನ್ನು: ಶಿರಾದ ಕ. ವಿ. ಮಂಡಳಿಯ ಕಛೇರಿಯಲ್ಲಿ 


ಕ್ಯಾ ಹಿಯರ್‌ ಆಗಿರುವ ಮುದಿಗೆರೆಯ ಶ್ರೀ ಅನಂತ: 


ರಾಜಪ್ಪ ಅವರು ಪರಿಶೀಲನೆಗೆ ಒದಗಿಸಿದ್ದಾರೆ. ' 


. ೨೫.೫ ಸೆಂ. ಮಾ. ಉದ್ದ ಮತ್ತು ೧೨ ಸೆಂ.ಮಿ. 
ಅಗಲವಿರುವ ಒಂದೇ ಒಂದು ತಾಮ್ರಪತ್ರದ ಮೇಲೆ 
ಈ ಶಾಸನವನ್ನು ಕೊರೆಯಲಾಗಿದೆ. ಶಾಸನದ ಮೇಲ್ಭಾಗ 
ದಲ್ಲಿ ಎಡಭಾಗದಲ್ಲಿ ಚಕ್ರವೂ ಬಲಭಾಗದಲ್ಲಿ ಶಂಖವೂ 
ಮಧ್ಯೆ ನಾಮವೂ ಕೊರೆಯಲ್ಪಟ್ಟಿವೆ. ಚಕ್ರ ಮತ್ತು 
ನಾಮಗಳ ಇಡಾ 'ಶ್ರೀ' ಎಂದೂ ನಾಮ ಮತ್ತು 


ಸ ಸರಿ 


ಶಂಖಗಳ ನಡುವೆ "ರಾಮಾ' ಎಂದೂ ಬರೆಯಲಾಗಿದೆ. 
ಶಾಸನಗಳ ಆರಂಭದಲ್ಲಿ ಕೊರೆಯಲಾಗಿರುವ .ಚಿಹ್ನೆ 
ಗಳೆ ಮೂಲಕವೇ ಇದು ಶ್ರೀ ವೈಷ್ಣವ ಸಂಪ 


೨ 
ದಾಯದ ಜನರಿಗೆ ಸಂಬಂಧಿಸಿದ ಶಾಸನ "ಎನ್ನು ವುದು | 
ಸ್ಪಷ್ಟವಾಗುತ್ತದೆ. . ಹ 


ಶಾಸನದಲ್ಲಿ "ಕಟ್ಟೀಮನೆ ಗೌಡರು', "ವ್ರಪ್ಪಾರ ' 
ದೈವದವರು": ಮತ್ತು ".ದೇಶಭಾಗದವರು' ಪ್ರಸ್ತಾಪಿತ 
ರಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ದೇಶಭಾಗದವರು 
"ಗುರುವಾಂಚಲ್ಯ' koi ಮುದ್ರೆಗಳನ್ನು ರಕ್ಷಿಸಿದೆ ' 
ಕೀರ್ತಿ ಮತ್ತು 'ಮುದ್ರೆ ಕರ್ತರೊಂದಿಗಿನ ಒಪ್ಪ ಂದವನ್ನು ` 
ವಿವರಿಸಲಾಗಿದೆ. ಮೂರೂ ಪಂಗಡದವರು ಶಿ ಶ್ರೀ ವೈಷ್ಣ ವ 
ಧರ್ಮವನ್ನೇ ಅನುಸರಿಸುವವರು ಹ "ದ 
ಸಂಗತಿ. ವುಪ್ಪಾರ ಜನಾಂಗದವರು ತಮ್ಮನ್ನು ತಾವು. 
ಸಕ್ಕ ರೆಯ ಕುಲದವರು-ಸಗರದವರು! ಎಂದೂ ಕರೆದು 
ಕೊಳ್ಳುತ್ತಾರೆಂದು ತ ಹಯವದನರಾಯರ ಮೈ ಸೂರು 
ಗೆಜೆಟಿಯರ್‌ನ ಸಂಪುಟ-೧ ರಿಂದ ತಿಳಿಯುತ್ತ ದೆ ಈ 
ಶಾಸನದಲ್ಲೂ ಸಗರದ ವ್ರಪ್ಪಾರದೈವದವರು ಎಂದೇ 
ಉಲ್ಲೆ ಖಿಸಲಾಗಿದೆ. 


ಈ ಶಾಸನದ ಪ್ರಕಾರ, ಕಟ್ಟೇಮನೆ ಗೌಡರು ಮತ್ತು 
ಸಗರದ ವುಪ್ಪಾರದೈವದವರ ಮುದ್ರೆಕರ್ತರು ಮಾತ್ರ 
ಮುಸವನೂರ ದೇವಾಲಯದಲ್ಲಿದ್ದರು. ನಂತರ ದೇಶ ' 
ಭಾಗದವರು ಆ ಮುದ್ರೆಕರ್ತರನ್ನು ಒಪ್ಪಿಕೊಂಡರು. 


py ಡೌ ಮೈಸೂರು ಗೆಜೆಟಿಯರ್‌, ಸಂ, ೧, ಸಿ, ಹಯವದನರಾವ್‌ 


ee (00154 
"ಕಿ Ce ದರಿ ತ 


ಶಾಸನದ ಪಾಠ 


ಶ್ರೀಃ 


ಇ ಲಾ ಣ ಣಿ ಈ ೪9೫ ಟ ೦ 


ls ಎವನಿವ ದಂ ೦೧೦ಎ ಐಐ 
ಚ ಸತತ ಚ್ಟ ತಕಕ, ಸೂಟ 


ರಾಮಾ | 


ಶ್ರೀಮತೆ ರಾಮಾನುಜಾಯ ನಮಃ 

ತಿರುಮಲ ತಾಥಾಚಾರ್ಯರ ಮುಖಾಂತ್ರ ಮುಸವನೂರ 

ತಿರುಮಾಳಿಗೆಯಲ್ಲು ಉರುಪಾತ ಆ ಕರ್ತರು । ಪುರುಶಾಕಾ 

ರಿ ಕ್ರಿಷ್ಣೆ ಯಃ ರಾಮಾನೂಜೈಯ್ಯನವರ ಮೂಖಾಂತ್ರ ॥ 

ಕಟ್ಟಿಮನೆಗೌಡರು 1 ಸಗರದ ವುಪ್ಪಾರ ದೈವದವರ ಮು 

ಖಾತ್ರ । ಹಾದದು ಸಹಜ । ಸರದಾರ ಗೊಕಿಲ್ಯನ ಮೇಲೆ ಮಾಡಿ 

ದ ಕಾರ್ಯ್ಯ । ಸ್ತಾಳದ ಹನುಮ ದಾಸಾ । ಸಿರೆದ ಯಾರ ದಾಸಾ । ದಂ 
ಡಿನ ತೊಳಸಿ ರಾಮದಾಸಾ । ಯಿ ದೇಶಭಾಗದವರ ಕಂಡು । ಹಾ । ಗೊಕಿಲೆ 
ಕೂವಾಡ ಮಾಡಿ । ಶೆಂಕು ಜಾಗಟೆ ಸಸ್ಯಗಳಂನು । ಕಸುಕೊ ಬೆಕು 


, ಯಂತ ಕುವಾಡ ಮಾಡಲಿಕಾಗಿ । ಹದಕ್ಕೆ ಸ್ತಳದ ವನುಮ ದಾಸಾ । 


ಸಸ್ಯವಡದನು । ಯಿರದಾಸಾ ಬಾಕು ಕಿತ್ತೂ ಪವಾಡ ಮಾಡುತ ನಿಂ 


` ತ್ತನು। ತುಳಸಿ ರಾಮಾದಾಸಾ । ಬಿಕರ ಮಾಡುತ ನಿಂತನು । ಯಿದ ಕಂ ' 


ಡು ಹಾ ಸರಧಾರ ಯದರ್ರಿ । ಸಾಷ್ಟಂಗ ಬಿದ್ದು । ನಂನಿಂದ ಹಪರಾದ 
ವಾಯಿತ್ತೆ ಂದು | ವಿಳ್ಮ ಹ ಕೊಟ್ಟ ನು। ಹಾವಿಳ ವಂನು ತಕೊಂ 


| ಡು। ಹೆಸ್ತಳದ ಮುದ್ರೆ ಕರ್ತರಲ್ಲಿಗೆ 1 ಯಿ ದೇಶ ಭಾಗದವರು ಬಂದರು । 
. ಯಿ ಮಕ್ಕ ಛು ಗುರು ವಾಂಚಲ್ಮ ಕ್ಕೆ ಕಿರ್ತಿ ತರ್ರಿಶಿದರು ಯಂದು । ಹ 
ಅದಿ ಬಿಳದಿ ಭಾರಿಯಷ್ಕು ಬಿರುದನ್ನು ಸಿರ್ರದಾ ಯಿರದಾಸಗೆ ' 

ಕೊಟ್ಟ ದು ಸಹಜ । ಹಾ ಸಾ ಳದಲ್ಲಿ ದೇಶ ಭಾಗದ ಕವಳ ಯಾ 
ರ ದಾಸನ್ನು ಕೊಟ್ಟದು ಸಹಜ | ದೇಶಮುದ್ರೆ: ಕರ್ತ । ದಳವಾಯಿ . 


ಯಾ ಯಿಕ್ಕರ್ತರು ಕೂಡಿ । ಸ್ತಳದ ಕವಳನಂಡ್ತು, ಕೊಟೆ । ಯಿಂನು 
ದಿಕ್ಕು ದೇಶ ಭಾಗದ ಕವಳ ನಂ ಮುಖಾಂತ್ರ ಕೊಡುಯಂದಲ್ಲಿ 
ಹಾನಗಲ್ಲ ಸ್ತಳದಲ್ಲು । ಸಮೆ ಕೊಮಾರ ಗುಂಮಗಟ್ಟಿ ಬಿಯದಾ 


: ಸೈಯ । ದಳವಾಯಿ ಹನುಮ ದಾಸೈಯ್ಯ । ಚರಪತ್ತಿ ರಾಮದಾ' 
ಸಿಯ । ಮತ್ತು ಯಿರುವಂತ್ರ Mh ದೆಶಾಬಾಗಕ್ಕೆ ಸ 


ಹಾ। ಯಾ। .ಯಾರದಾಸನೂ ದೆಶಬಾಗದ ಕವಳ ಕೊಟ್ಟದು ಸಹ : 
ಜ। ಯಿದಕ್ಕೆ । ಯಿ ದೆಶ ಬಾಗದವರ | ಮತ್ತು ಯಾರಾದರು 
ಹಿಂಡಿದು Mh | ಕೆಳಿದಲ್ಲಿ ಶಿರುಮಲತಾಥ' ಸಾ 
ಮುದ್ರೆ ಗೆ ಬಾರಸ್ತ ರು | | 

ಹಂಗಳ ನಾಮ ಸಂ । ರದ ಪುಶ್ಯ ಶು ಚ ಶನಿವಾರಾದ 

ಲು. ರುಜ್ರು ಶ್ರೀ, ರಾಮಾ ॥ 


: 2 ಚಕ್ರ ಮತ್ತು ನಾಮಗಳ ನಡುವೆ 
3. - ನಾಮ ಮತ್ತು ಶಂಖಗಳ ನಡುವೆ . 


ಸಾರಾಂಶ 


ರಾಮಾನುಜರ. ಸ್ಮರಣೆಯೊಂದಿಗೆ ಆರಂಭ 
"ವಾಗುವ ಶಾಸನವು ಮುಸವನೂರ ದೇವಾಲಯದಲ್ಲಿ 
'ತಿರುಮಲೆ ತಾಥಾಚಾರ್ಯರ ಮುಖಾಂತರ ಇರುವ 
'ಮುದ್ರೆಕರ್ತರನ್ನು ಪ್ರಸ್ತಾಪಿಸುತ್ತದೆ. ರಾಮಾನುಜೈಯ 
"ನವರ ಮುಖಾಂ ಪುರುಷಾಕಾರಿ: ಕೃಷ್ಣೆ ಯ್ಯ ಮತ್ತು 
"ಸಗರದ ವುಪ್ಪಾ ರದೈ ವದವರ' ಹ ಕಟ್ಟಿ ಮನೆ 
"ಗೌಡರು ಮುದ್ರೆ ಕರ್ತರಾಗಿದ್ದು ದು ಸಹಜ. ದು 
`ವರಿದ ತಾತ ಸರದಾರ: ಗೊಕಿಲ್ಕನ ಮೇಲೆ ನಡೆದ 
"ಕಾರ್ಯವನ್ನು ತಿಳಿಸುತ್ತದೆ. ಸರದಾರ ಗೊಕಿಲ್ಯನು 
'ಸ್ಮಳದ ಹನುಮದಾಸ, ಸಿರೆದ ಯಾರದಾಸ ಮತ್ತು 
"ದಂಡಿನ ತೊಳೆಸಿ ರಾಮದಾಸಾ ಎಂಬ ಮೂವರು ದೇಶ 
'ಭಾಗದವರನ್ನು ಕಂಡು (ಮುದ್ರೆ ಕರ್ತರ ಬಳಿಯಿರುವ) 
ಶೆಂಕು “ಜಾಗಟೆ ಸಸ ಸ್ಯಗಳನ್ನು ಕಸಿದುಕೊಳ್ಳು 
ವಂತೆ ಕುವಾದ ಮಾಡುತ್ತಾನೆ. ಆಗಸ ಸ್ವಳದ ಹನುಮ 
ದಾಸ ಸಸ್ಯ ವಡದನು, ಯಾರದಾಸ ಬಾಕು ಕಿತ್ತು ಪವಾಡ 
"ಮಾಡಿದನು, 'ತುಳೆಸಿ ರಾಮದಾಸ: ಬಿಕರ ಮಾಡುತ್ತ 
"ನಿಂತನು, ಇದನ್ನು ಕಂಡ ಸರದಾರ (ಗೊಕಿಲ್ಕ) ಹೆದರಿ 
"ಸಾಷ್ಟಾ ೦ಗ ನಮಸ ರಿಸಿ "ನನ್ನಿ ೦ದ ಅಪರಾಧ. ಆಯಿತು” 


ಎಂದು ವೀಳ್ಯವನ್ನು "ಕೊಟ್ಟ ನು, ಆ ವೀಳ್ಯ ವನ್ನು ತೆಗೆದು 


ಕೊಂಡು ದೇಶಭಾಗದ ಕಹ ಜನರೂ ಸ ಳದ ಮುದ್ರೆ 
'ಕರ್ತರಲ್ಲಿಗೆ ಬಂದಾಗ, ಮುದ್ರೆಕರ್ತರು . "ಗುರು 
: ವಾಂಚಲ್ಯಕ್ಕೆ ಕೀರ್ತಿ: ತರಿಸಿದ' ಮೂವರನ್ನೂ ಮೆಚ್ಚಿ 
“-ಸಿರದ ಮಾಕರಿ ಹಳದಿ ಬಿಳದಿ ಭಾರಿಯಷ್ಟು' 
ಬಿರುದನ್ನು ಕೊಟ್ಟ ರು. ಆಗ ಸಿರದ ಯಾರದಾಸನು 
ದೇಶಭಾಗದ ಕವಳವನ್ನು ನೀಡಿದ. ದೇಶಮುದ್ರೆ 
ಕರ್ತ, ದಳವಾಯಿ ಮತ್ತಿ ತರ ಕರ್ತರು ಕೂಡಿ ಸಿರದ 
'ಯಾರದಾಸನಿಗೆ ನೀನು ಸ್ತಳದ ಕವಳವನ್ನ ತೂ ಕೊಟ್ಟೆ. 
ಇನ್ನು ಸುತ್ತಮುತ್ತಿನ (ದಿಕ್ಕು ) ದೇಶಭಾಗದ ಕವಳವನ್ನೂ 
ನಮ್ಮ ಮುಖಾಂತರ ಕೊಡು ಎಂದಾಗ ಹಾನಗಲ್ಲು ಸ ಸ್ತ ಳದ 
ಸಮೆಕೊಮಾರ, ಗುಂಮಗ ಟ್ಟಿ ಬಿಯದಾಸೇೇ ಯ, 
`ದಳವಾಯಿ ಹನುಮ ದಾಸೆ ಯ್ಯ, ಚರಪತ್ತಿ ಸಷ 

ದಾಸಯ್ಯ ಮತ್ತಿತರ ಎಲ್ಲಾ ವರ್ಗದ ದೇಶಭಾಗಕ್ಕೆ ಸಹ 


4. ಕನಕ-ಕಿರಣ : ಸಂ, 
ತಾ ಬು ಇತು ಗಿ ps 0೦ 


ಪಾಸ ಜಣ 


.ಯಲ್ಲಿ 
"ರಾಮಾನುಜಾಚಾರ್ಯರ ನಂತರ ವೈಷ್ಠ ವ ಧರ್ಮದ 
ಏಳಿಗೆಗಾಗಿ ಶ್ರಮಿಸಿದ ತಾತಾಚಾರ್ಯರೆ ವಂಶದವರು 
"ವಿಜಯನಗರದ. ಆಸ್ಥಾ ನದಲ್ಲಿ' ಬಹಳ 
'ಗಳಾಗಿದ್ದು, 


ಯಾರದಾಸನು ದೇಶಭಾಗದ ಕವಳ ಕೊಟ್ಟ ದು, ಸಹಜ, 
ಇದಕ್ಕೆ ಈ ದೇಶಭಾಗದವರನ್ನು ಯಾರೂ 'ಹಿಡಿದು ಕೇಳ 
Ra ಕೇಳಿದರೆ ತಿರುಮಲ ತಾಥ ಸಾಮುದ್ರೆಗೆ 


ಬಾರಸ್ತರು, 


ಪಿಂಗಳನಾಮ ಸಂ॥ರದ' ಪ್ರಶ್ಯ ಶುದ್ಧ ೫ ಶನಿವಾರ 
ದಲ್ಲು ರುಜು-ರುಜು ಶ್ರೀರಾಮಾ ಎಂದಿದೆ 


ವಿವರಣೆ 


ಶಾಸನದ ಆರಂಭದಲ್ಲೇ ಚಿಕ್ರ, ನಾಮ ಮತ್ತು 
ಶಂಖಗಳನ್ನು ಕೊರೆದಿರುವುದರಿಂದ ಮತ್ತು ಶ್ರ "ರಾಮಾ 


ಎಂದು ಬರೆದಿರುವುದರಿಂದ ಇದು ಶ್ರಿ ೇವೈಷ್ಣ ಷ್ಣ ವಃ ಧರ್ಮದ 
ವಿಷಯಕ್ಕೆ 


ಸಂಬಂಧಿಸಿದ ಶಾಸನ ೨ ಸ್ಪಷ್ಟ 
ವಾಗುತ್ತದೆ, ನಂತರ: ರಾಮಾನುಜರ 7 ಸ್ಮರಣೆಯೊಂದಿಸೆ 


:ಮುಂದುವರಿದ ಶಾಸನ ಉಲ್ಲೆ €ಖಿಸ ಸಜಿ ತಿರುಮಲ 


ತಾಥಾಚಾರ್ಯರು ಕನಕದಾಸರು ಮೋಹನ ತರಂಗಿಣಿ 
ಸ್ತುತಿಸಿರುವ ತಾತಾಚಾರಿಯರೇ 'ಇರಬೇಕು.4 


ಪ್ರಭಾವಶಾಲಿ 
ನಂತರ ತೆ ಶೆ ೧೬೬೩ರ ಸುಮಾರಿನಲ್ಲಿ 
ಮೈ ಸೂರು ಒಡೆಯರ ಆಶೆ ಯದಲ್ಲಿ ನೆಲೆಸಿದರು. ರಾಜರ 
ಆಶ್ರ ಯ ಪಡೆದಿದ್ದ ತಾತಾಚಾರ್ಯರ ವಂಶ ದವರು 
ಶ್ರೀ ವೈಷ್ಣ ಪ ಧರ್ಮದ ಅಭಿವೃದ್ಧಿಗೆ ಸಲ್ಲಿಸಿರುವ ಸೇವೆ 
ಗಣನೀಯ ಪ್ರಮಾಣದ್ದೇ ಆಗಿದೆ. 5 ಈ ಶಾಸನದ 
ಮೂಲಕ ತಿರುಮಲೆಯ "ತಾಥಾಜಾರ್ಯ ರಿಗೆ ಮುದ್ರೆ ಕರ್ತ 


ರನ್ನು ನೇಮಿಸುವ ಅಧಿಕಾರವೂ ಇತ್ತೆಂದು ತಿಳಿಯಬಹು 


ದಾಗಿದೆ. ಇವರ ಮುಖಾಂತರ ಮುಸ ಸವನೂರಿನ 
ದೇವಾಲಯ(ತಿರುಮಾಳಿಗೆ) ದಲ್ಲಿದ್ದ ಮುದ್ರೆ ಕರ್ತರು 
ಎರಡು ಪಂಗಡಗಳವರಿಂದ ಮಾನ್ಯತೆ ಪಡೆದಿದ್ದ ರು. 


ಕಟಿ ಮನೆಯವರು ಸಗರದ ವುಪ್ಪಾ ರದ [ವದವರಿಂದಲೂ 
ರಾಮಾನುಚ್ಛ ಯ್ಯನವರಿಂದ ಪುರುಷಾಕಾರಿ ಕೃ ಷ್ಣ ಯ್ಯನೂ 
ಮುದೆ ಕರ್ತರಾಗಿದ್ದ ರು, ಈ ಮುದ್ರೆಕರ್ತರನ್ನು ದೇಶ 


ಕತ್ತ ಚಿಕ್ಕ ಲೇ ಕನಕದಾಸರ ಕಾಲ್ಕ ದೇಶ್ಯ ಮತ ಮತ್ತು ಗಂ ಜಿ ಅಫರಾಡಿಕಾವ್‌ 


4 


ಶಾಸನದ ಪಾಠ 
ಶ್ರೀಃ ರಾಮಾ 


ಶ್ರೀಮತೆ ರಾಮಾನುಜಾಯ ನಮಃ 
ತಿರುಮಲ ತಾಥಾಚಾರ್ಯರ ಮುಖಾಂತ್ರ ಮುಸವನೂರ 
ತಿರುಮಾಳಿಗೆಯಲ್ಲು ಯಿರುವಂತ ಮುಧೆ ಕರ್ತರು । ಪುರುಶಾಕಾ 
ರಿ ಕ್ರಿಷ್ಣೆ ಯಃ ರಾಮಾನೂಜೈಯ್ಯನವರ ಮೂಖಾಂತ್ರ ॥ 
ಕಟ್ಟಿ ಮನೆಗೌಡರು । ಸಗರದ ವುಪ್ಪಾರ ದೈವದವರ ಮು 
ಖಾತ್ರ । ಹಾದದು ಸಹಜ । ಸರದಾರ ಗೊಕಿಲ್ಕನ ಮೇಲೆ ಮಾಡಿ 
ದ ಕಾರ್ಯ್ಯ | ಸ್ಮಾಳದ ಹನುಮ ದಾಸಾ । ಸಿರೆದ ಯಾರ ದಾಸಾ। ದಂ 
ಡಿನ ತೊಳಸಿ ರಾಮದಾಸಾ । ಯಿ ದೇಶಭಾಗದವರ ಕಂಡು । ಹಾ । ಗೊಕಿಲೆ 
ಕೂವಾಡ ಮಾಡಿ । ಶೆಂಕು ಜಾಗಟೆ ಸಸ್ಯಗಳಂನು । ಕಸುಕೊ ಬೆಕು 
| pel ಕುವಾಡ ಮಾಡಲಿಕಾಗಿ । ಹರಕೆ ಸ್ತಳದ ವನುಮ ದಾಸಾ । 
ಸೆಸ್ಕವಡದನು । 'ಯಿರದಾಸಾ ಬಾಕು ಸತ್ತೂ ಪವಾಡ ಮಾಡುತ ನಿಂ 
| ತು. | ತುಳಿಸಿ ರಾಮಾದಾಸಾ । ಬಿಕರ ಮಾಡುತ ನಿಂತನು । 'ಯಿದ ಕಂ ' 
ಡು ಹಾ ಸರಧಾರ ನಿರಿ ಸಾಷ್ಟ oಗೆ ಬಿದ್ದು । ನಂನಿಂದ ಹಪರಾದ 
ವಾಯಿತ್ತೆಂದು । ವಿಳ್ಳೆ ಮನು ಕೊಟ್ಟ ನು। ಹಾ ಎಳ್ಳ ವಂನು ತಕೊಂ 
| 'ಡುಃ ಹೆಸ್ತಳದ ಮುದ್ರೆ ಕರ್ತರಲ್ಲಿಗೆ 1 1 ಯಿ ದೇಶ ಭಾಗದವರು ಬಂದರು । 
ಯಿ ಮಕ್ಕಳು ಗುರು ವಾಂಚೆಲ್ಯಕ್ಕೆ ಕಿರ್ತಿ ತರ್ರಿಶಿದರು ಯಂದು । ಹ 
. 9ದಿ ಬಿಳದಿ ಭಾರಿಯಷ್ಕು ಬಿರುದಂನ್ನು ಸಿರ್ರೆದಾ ಯಿರದಾಸಗೆ ' 
ಕೊಟ್ಟದು ಸಹಜ । ಹಾ ಸ್ಕಾ ಳದಲ್ಲಿ ದೇಶ ಭಾಗದ ಕವಳ ಯಾ 
' ರದಾಸನ್ನು ಕೊಟ್ಟದು ಸಹಜ । ದೇಶಮುದ್ರೆ ಕರ್ತ । ದಳವಾಯಿ 
ಯಾ ಯಿಕ್ಕರ್ತರು ಕೂಡಿ । ಸ್ತ ಳದ ಕಎಳನಂತ್ತು ಕೊಟೆ । ಯಿಂನು 
ದಿಕ್ಕು ದೇಶ ಭಾಗದ ಕವಳ ನಂ ಮುಖಾಂತ್ರ ಕೊಡುಯಂದಲ್ಲಿ 
ಹಾನಗಲ್ಲಸ್ಪ ಳದಲ್ಲು | ಸಮೆ ಕೊಮಾರ ಗುಂಮಗಟ್ಟಿ `ಬಿಯದಾ 
1 ಸೈಯ । ದಳವಾಯಿ ಹನುಮ ದಾಸ ೈಯ್ಯ । ಚರಪತ್ತಿ ರಾಮದಾ' 
"ಸ್ಪ ಸೈಯ । ಮತ್ತು ಯಿರುವಂತ್ತ ಲಂಡಪುಂಡ ದೆಶಾಬಾಗಕ್ಕೆ ಸ. 
ಸ ಯಾ । ,ಯಾರದಾಸನೂ, ದೆಶಬಾಗದ ಕವಳ ಕೊಟ್ಟ ದು ಸಹ : 
ಜ। ಯಿದಕ್ಕೆ । ಯಿ ದೆಶ ಬಾಗದವರ | ಮತ್ತು ಯಾರಾದರು 
ಹಿಂಡಿದು ಕೆಳಲಾಗದು | ಕೆಳಿದಲ್ಲಿ ತಿರುಮಲತಾಥ" ಸಾ ೫ 
ಮುದ್ರೆಗೆ ಬಾರಸ್ತರು । | 
ಯಿ ನಾಮ ಸ ಸಂ। ರದ ಪುಶ್ಯ ಶು ೫ ಶನಿವಾರಾದ 
ಲ್ಲು ರುಜು ಶ್ರೀರಾಮಾ ॥ 


ಇಆ|ಣ ೧ ೫ 6೫ ಟಿ ೦ 


ಇ ಅವಿ ಐ ಐ 
ಇ ೫3 ಓ. ಧಿ ಲಿ 


ನಏ್‌ಎಎ್ಲ್ಧ 
ಣ ಜ್‌ 


Lb ಟ್ರ bl Lb ೦೨೦ 
pi 


py 


ಓಂ Lo 
& 


$ LU 
0೦ ಇ) 


2. ಚಕ್ರ. ಮತ್ತು ನಾಮಗಳ ನಡುವೆ 
3, ನಾಮ ಮತ್ತು ಶಂಖಗಳ ನಡುವೆ . 


ಬ ಕ ಜ್ಯ ಚ್‌ ಶಾಹ ಇ. ಹ ನ ಇತಿಹಾಸ ದರ್ಶನ 


ಭಾಗದವರೂ | ಒಪ್ಪಿ ಕೊಂಡ ನಿಷಯವನ್ನು ಈ ಶಾಸನವು 
ತಿಳಿಸುತ್ತ ದೆ, 


ಕಟ್ಟೆ ಮನೆಯವರು, ವುಪ್ಪಾರದೈವದವರು ಮತ್ತು 
ದೇಶಭಾಗದವರೆಲ್ಲರೂ ಶ್ರೀ ವೈಷ್ಣವ ಸಂಪ್ರದಾಯಕ್ಕೇ 
ಸೀರಿದ ಪಂಗಡಗಳವರು. 


ಕಟ್ಟೆಮನೆಯವರು ಮತ್ತು ವುಪ್ಪಾರದೈವದವರ 
ಮಟ್ಟಿಗೆ ಮುದ್ರೆಕರ್ತರಾಗಿದ್ದ ಮುಸುವನೂರ ದೇವಾಲ 
ಯದಲ್ಲಿನ ಮುದ್ರೆಕರ್ತರ . ಬಳಿಯ ಮುದ್ರೆಗಳನ್ನು 
ಅಥವಾ ಶಂಖ, ಜಾಗಟೆ, ತುಳಸಿ(ಸಸ್ಕ)ಗಳನ್ನು ಕಸಿದು 
ಕೊಳ್ಳಲು ಸರದಾರ ಗೊಕಿಲ್ಯನೆಂಬುವನು ದೇಶಭಾಗದವ 
ರೊಡನೆ ಕುವಾದ ಮಾಡಿದ ಸಂದರ್ಭದಲ್ಲಿ ಸ್ವಳದ 
'ಹನುಮದಾಸ, ಸಿರದ ಯೀರದಾಸ. ಮತ್ತು ದಂಡಿನ 
ತೊಳಸಿ ರಾಮದಾಸ ಅವರು ಸರದಾರ ಗೊಕಿಲ್ಯನನ್ನು 
ವಿರೋಧಿಸಿದರು. ಶೌರ್ಯ ಪ್ರದರ್ಶನದಿಂದ ಪವಾಡ 
ಮಾಡಿದರು. ಆಗ ಸರದಾರ ಗೊಕಿಲನು ಹೆದರಿ, ತನ್ನ 
ಅಪರಾಧವನ್ನು ಒಪ್ಪಿಕೊಂಡು, ವೀಳ, ವನ್ನು ನೀಡಿದನು. 


| ಶಂಖ, ಚಕ್ರ ಗಳು ಶ್ರೀ ವೈಷ್ಣವ ಮುದ್ರೆಗಳೆಂದು 
ಪರಿಗಣಿತವಾಗಿವೆ. ಆದರೆ ಈ ' "ಶಾಸನದಲ್ಲಿ ಚಕ್ಕ ವನ್ನು 
'ಉಲ್ಲೆ ಖಿಸದೆ ಜಾಗಟಿಯನ್ನು ಉಲ್ಲೇಖಿಸಲಾಗಿದೆ. 
ಬಹುತೇಕ ದೇಶಭಾಗದವರು ಸಾಮಾನ್ಯ ವಾಗಿ ದಾಸಯ್ಯ 
"ಗಳೆಂದು ಕರೆದುಕೊಂಡು ದೇಶಾವರದ ವೃತ್ತಿಯನ್ನ 
'ವಲಂಬಿಸಿ ಶಂಖ, 
“ವುದರಿಂದ ಅವರಿಗೆ ಸಂಬಂಧಿಸಿದ ಈ 'ಶಾಸನದಲ್ಲಿ 
ಶಂಖ, : ಜಾಗಟೆಗಳನ್ನೇ. ಉಲ್ಲೆ ಖಿಸಲಾಗಿದೆ 
ಎಂದು ಭಾವಿಸಬಹುದು. ಸಸ್ಯಗಳನ್ನು ಕುರಿತು "ಬಳಿ 
ಎಂಬ ಅರ್ಥದಲ್ಲಿ. ಸ್ವೀಕರಿಸಬಹುದೆಂಬ ಅಭಿಪ್ರಾಯ 
ವಿದ್ದರೂ ಶ್ರೀ ವೈಷ್ಣವರಿಗೆ ಬಹಳ ಪವಿತ್ರವಾದ 
ತುಳಸಿಯೇ ಈ ಶಾಸನದಲ್ಲಿ ಉಕ್ತವಾಗಿರುವ "ಸಸ್ಯ'ದ 
 ಅರ್ಥವೆಂದು ತಿಳಿಯಲಾಗಿದೆ. 


ದೇಶಭಾಗದವರನ್ನು ಕುವಾದದಿಂದ ಕೆಣಕಿ, ಮುದ್ರೆ 


6, ಎ, ಕ್ಕ ೧೨; ಸಿರಾ ೧೧೨ 


ಜಾಗಟೆಗಳನ್ನೇ ಹೆಚ್ಚು. ಬಳಸು 


ಗಳನ್ನು ಕಸಿಯುವಂತೆ ಪ್ರೇರೇಪಿಸಿ, ಅವರ ನೀರ ಸವಾ 
ಡಕ್ಕೆ ಹೆದರಿ ಅಪರಾಧವನ್ನು ಒಪ್ಪಿಕೊಂಡ ಸರದಾರ: 
ಗೊಕಿಲ್ಕ. ಎಂಬುವವನು ಯಾರು ಎಂದು ಖಚಿತವಾಗಿ 
ತಿಳಿಯಲು ಸಾಧ್ಯವಾಗಿಲ್ಲ. ಸಿರಾವನ್ನು ಆಳಿದ ಮುಸ್ಲಿಮ: 
ರಲ್ಲಿ ಕೆಲವರು ಗಾಕುಲಿಖಾನ್‌, ದಾರಗಾಕುಲಿಖಾನ್‌ ಎಂದು. 
ಇದ್ದಾರೆ, ಸಿರಾ ತಾಲ್ಲೂಕಿನ ಬರಗೂರ, ಹೋಬಳಿಯ 
ಬರಗೂರ ತಾಮ್ರಶಾಸನದಲ್ಲಿಕ ನವಾಬ ದಾರಗಾಕುಲಿ 


ಖಾನ್‌ ಎಂಬುವನ ಹೆಸರಿದೆ, ಆದರೆ ಅದು ನವಾಬದಾರ' 


ಗಾಕುಲಿಖಾನ್‌ ಆಗಿರಬಹುದು ಎಂದು ಒಂದು ಊಹೆ. 
ಆತನನ್ನೇ. ಈ ಶಾಸನದ ಗೊಕಿಲ್ಯ ಎಂದು ಭಾವಿಸುವ. 
ದಾದರೆ. ಈ ಶಾಸನದ ಕಾಲವನ್ನು ಕ್ರಿ. ಶ. ೧೭೩೮ 
ಎಂದು ಒಪ್ಪಬಹುದು. ನುವಾರ ಗಾಕುಲಿಖಾನ್‌ನ 
ಉಲ್ಲೆ (ಖವಿರುವ ಮೇಲೆ ಹೇಳಿದ ತಾಮ್ರಶಾಸನದ ಕಾಲ 

ಕ್ರ ಶೆ. ೧೭೨೦, ಆ ನಂತರದ a ಸಂವತ್ಸರವು. 


5. ಶ, ೧೭೩೮ರಲ್ಲಿ ಘಟಿಸಿತ್ತು. 


ವೀಳ್ಯ ವನ್ನು ಕೊಟು -ಪಡೆಯುವುದರ ಮೂಲಕ" 
ಒಪ್ಪ ಂದಕ್ಕೆ "ಬರುವುದು ನಮ್ಮ ಲ್ಲಿ ಮೊದಲಿನಿಂದ ಬಂದಿ: 


ವ ಪದ್ಧ ತಿ ಕವಳ ಎನು ವುದನ್ನೂ ವೀಳ್ಯ ಕೈ ಸಮಾನಾ 
ರ್ಥದಲ್ಲೇ ಸ್ಟ €ಕರಿಸ ಸಬೇಕಾಗುತ್ತ ದೆ. ` 


'ಅಪರಾಧವನ್ನೊ ಪ್ಪ ಕೊಂಡ bie ನಿಂದ ವೀಳ್ಯ 
ವನ್ನು ಪಡೆದ ಹನುಮದಾಸಾ; ಯೀಕದಾಸಾ,' ತುಳಸಿ 
ರಾಮದಾಸಾ ಎಂಬ ಮೂವರು ' ದೇಶಭಾಗದವರೂ ಆ 
ಸ ಸ್ಥಳದ ಮುದ್ರೆಕರ್ತರಲ್ಲಿಗೆ ಬಂದಾಗ, ಮುದ್ರೆ ಕರ್ತರು ಆ 
ಮೂವರೂ ಗುರು ವಾಂಛಲ್ಕ ಕ್ಕ ಕೀರ್ತಿ ತ ೫ ಎಂದು. 
ಮೆಚ್ಚಿ ಸಿರದ ಯಾರದಾಸನಿಗೆ ಬಾರಿಯಾದ ಬಿರುದನ್ನು. 
ನೀಡಿದರು. "ಹಳದಿ ಬಿಳದಿ ಭಾರಿಯಷ್ಟು ಬಿರುದನ್ನು 
ಕೊಟ್ಟ ದು” ಎಂಬುದಕ್ಕೆ ಗೋಪೀಚಂದನ, ಬಿಳಿಯ 
ನಾಮು ಮುಂತಾದ ವೈ ಷ್ಣ ಈ ಲಾಂಛನಗಳು ಎಂದು ಭಾವಿ 
ಸಲಾಗಿದೆ. 


ಬಿರುದನ್ನು ಪಡೆದ ಸಿರದ.  ಯೀರದಾಸ ಮುದ್ರೆ 
ಕರ್ತರಿಗೆ ಆಸ್ಥ Ney ಕವಳವನ್ನು ಕೊಟ್ಟಾ ಗ, ದೇಶ ಮುದ್ರೆ 
ಕರ್ತ ಮತ್ತು * ಧಳೆವಾಯಿ ಮುಂತಾದ ಕರ್ತರು ಕೂಡಿ. 


"ಇತಿಹಾಸ ರಸನ: 


ಸ್ಥಳದ ಕವಳವನ್ನಂತೂ: ಕೊಟ್ಟೆ ಇನ್ನು ದಿಕ್ಕು ದೇಶ 
ಬಾಗದ ಕವಳವನ್ನೂ ನಮ್ಮ “ ಮುಖಾಂತರ “ಹಡು 
'ಎಂದಾಗ ಹಾನಗಲ್ಲ ಸ್ಥಳದಲ್ಲಿ *ಮೆಕೊಮಾರ, ಗುಂಮ 
' ಗಟ್ಟಿ ಬಿಯದಾಸೈಯ್ಯ, ಚರಪತ್ತಿ ರಾಮದಾಸೈೆಯ ಮತ್ತಿ 
ತರ ದೇಶಭಾಗಕ್ಕೆ ಸಹಾ ಯಾರದಾಸನು ದೇಶಭಾಗದ 
'ಕವಳ ಕೊಟ್ಟನು. ಇದಕ್ಕಾಗಿ ಈ ದೇಶಭಾಗದವರನ್ನು 
`ಯಾರೂ ಹಿಡಿದು ಕೇಳಲಾಗದು, ಕೇಳಿದರೆ ತಿರುಮಲ 
'ತಾಥನ ಮುದ್ರೆಗೆ ಜವಾಬ್ದಾರರಾಗಿರುತ್ತಾರೆ. 


 -ಪಿರದ ಯೀರದಾಸನಿಂದ ಸ್ಥಳದ ಒಪ್ಪಿಗೆ ಪಡೆದ 
`ನಂತರ ಸುತ್ತಮುತ್ತಿನ. ದೇಶಭಾಗದವರ ಒಪ್ಪಿ ಗೆಯನ್ನೂ 
'ಮುದ್ರೆಕರ್ತರು ಪಡೆದರು. ಸಿರದ ಸುತ್ತಿನ ದೇಶಭಾಗ 
ದವರೆಲ್ಲರೂ. ಮುಸವನೂರ ತಿರುಮಾಳಿಗೆಯ 4 ಮುಸ್ರೆಕ ಕರ್ತ 
:ರನ್ನು' ಒಪ್ಪಿ ಕೊಂಡರು. | 


ಈ ಶಾಸನದಲ್ಲಿ ಪ್ರಸ್ತಾಪಿತವಾಗಿರುವ ಊರುಗಳಲ್ಲಿ 
"ಸಿರದ ವಿನಹ ಮತ್ತಾವ ಊರುಗಳನ್ನೂ ಖಚಿತವಾಗಿ ಗುರು 
 “ತಿಸಲು ಸಾಧ್ಯವಾಗಿಲ್ಲ. ' ಈಗಿನ ತಾಲ್ಲೂಕು ಕೇಂದ್ರ ಶಿರಾ 
"ವನ್ನು : "ಸಿರಾ? ` ಎಂದು ತಿಳಿಯಬಹುದು. `ಶಾಸನದ 
ಪ್ರಕಾರ ತಿರುಮಾಳಿಗೆ (ದೇವಾಲಯ) ಇದ್ದ 'ಮುಸವ 
ನೂರು ಮತ್ತು ಹಾನಗಲ್ಲುಗಳನ್ನು ಚಿತ್ರದುರ್ಗ ಜಿಲ್ಲೆಯ 
"ಜಗಳೂರು ತಾಲ್ಲೂಕಿನ ಮುಚನೊರು ಮತ್ತು ಹಾನಗಲ್ಲು 
ಗಳಾಗಿರಬಹುದು ಎಂದು ಊಹಿಸಲಾಗಿದೆ. 


ಇತ್ತಿಹಾಸ ದರ್ಶನ 


ಶಾಸನದಲ್ಲಿ ಉಲ್ಲೇಖಿತವಾಗಿರುವ ಪಿಂಗಳ ಸಂವ 
ತ್ನರವು ಕ್ರಿ. ಶ. ೧೭೩೮ ಆಗಿರಬಹುದೆಂದು ಕೆಳಕಂಡೆ ಕಾರ 
ಣಗಳಿಂದ ತಿಳಿಯಲಾಗಿದೆ.  ಗಾಕುಲಿಖಾನ್‌ ಅಥವಾ 
ದಾರಗಾಕುಲಿಖಾನ್‌ ಎಂಬ ನವಾಬದಾರ ಅಥವಾ 
ನವಾಬನ ಉಲ್ಲೇಖವಿರುವ ಸಿರಾ ತಾಲ್ಲೂಕು ಬರಗೂರಿನ 
ತಾಮ್ರಶಾಸನದ ಕಾಲ ಕ್ರಿ, ಶ. ೧೩೨೦ ಮತ್ತು 
ಶಾಸನದ ಲಿಪಿ ಸ್ವರೂಪವು ಕ್ರಿ.ಶ. ೧೮ನೆಯ ಶತಮಾನದ 
ಲಿಪಿ ಸ್ವ ರೂಪದೊಂದಿಗೆ ಹೋಲುತ್ತದೆ, ಆದ್ದ ರಿಂದ ಈ 
ತಾನನ ಕಾಲವು ಕ್ರಿ. ಶ, ೧೭೩೮ ಆಗಿರುವ ಸಾಧ್ಯ ತೆಗಳು 


॥ ಹೆಚ್ಚು. 


ಶಾಸನದಲ್ಲಿ ಬಳಸಿರುವ ಭಾಷೆಯು i ವಾಗಿಲ್ಲ: 
"ಆ' ಕಾರದ ಬದಲಿಗೆ "ಹ' ಕಾರ (ಆದುದ-ಹಾದದು, 
ಆಸ್ಕಳ-ಹಾಸ್ತಾಳ, ಇತ್ತಾ ೃದಿ)ವನ್ನೂ ಹೆದರಿ ಎನು ವುದಕ್ಕೆ 


ಬದರಿಗೆ ಯದರ್ರ ಎಂದೂ. ಅಶುದ್ಧ ಪ್ರ ಯೋಗಗಳ. 


ಈ ಶಾಸನದಲ್ಲಿ ಉಲ್ಲೆ (ಖತವಾಗಿರುವ. ಮುಸವ 
ನೂರಿಗೂ ಈ ಶಾಸನ ದೊರೆತ ರಂಗನಾಥಪುರ 
ಗ್ರಾ ಮಕ್ಕೂ ಇರುವ: ಸಂಬಂಧವನ್ನೂ ಮುವನೂರು, 
ಪಗ ಮತ್ತಿ ತರ ಉಲ್ಲೆ ೇಖಿತ ಸ್ಥಳಗಳನ್ನೂ ಸರಿ 

ಪತ್ತೆ ಮಾಡುವ ಕಾರ್ಯ. ಆಗಬೇಕಾಗಿದೆ. 


, ಕೆಟ್ಟಿಮನೆ, ಸಗರದ ವುಪ್ಪಾರದೈ ವದವರು, ದೇಶ 
ಭಾಗದವರಿಗಿದ್ದ ಮುದ್ರೆ ಕರ್ತರ ಬಗೆಗೆ ಈ ಶಾಸನವು 
ಸ ಸ್ಪಷ್ಟ ವಾಗಿ ತಿಳಿಸುತ್ತ ದೆ 


